ಕರ್ನಾಟಕ ವಿಧಾನ ಪರಿಷತ್ತು, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1580 
ಸದಸ್ಯರ ಹೆಸರು " : ಶ್ರೀ ಅರುಣ ಶಹಾಪುರ . 
ಉತ್ತರಿಸುವ ದಿನಾಂಕ 11-03-2022 


ಉತ್ತರಿಸುವ ಸಚಿವರು 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಿ ಸಚಿವರು. 


ಕ್ರ.ಸಂ. 


ಪ್ರಶ್ನ 


ಉತ್ತರ 


ಅ) 


ವಸತಿ ಶಾಲೆ! ಕಾಲೇಜುಗಳಲ್ಲಿ 
ಖಾಯಂ ಸೇವೆ ಸಲ್ಲಿಸಿ ಮರಣ 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ 
826 ವಸತಿ ಶಾಲೆ! ಕಾಲೇಜುಗಳು (ಪರಿಶಿಷ್ಟ ಜಾತಿ-503, 


ಹೊಂದಿದ ಸಿಬ್ಬಂದಿಗಳ ಸಂಖ್ಯೆ 


ಎಷ್ಟು; ಹೌದಾದರೆ ಇಡಿಗಂಟಿನ 
ಪರಿಹಾರದ ಫಲಾನುಭವಿಗಳೆಷ್ಟು:; 
ಎಷ್ಟು ಮೊತ್ತ ನೀಡಲಾಗಿದೆ? 
(ವಿವರಣಾತ್ಮಕ ಪಟ್ಟಿ 
ನೀಡುವುದು) 


"ದಿನಾಂಕ: 


ಪರಿಶಿಷ್ಟ ವರ್ಗ-156, ಹಿಂದುಳಿದ ವರ್ಗ-167) 
ಕಾರ್ಯನಿರ್ವಹಿಸುತ್ತಿವೆ. 


ಸದರಿ ವಸತಿ ಶಾಲೆ! ಕಾಲೇಜುಗಳಲ್ಲಿ ಒಟ್ಟು 18,988 
ಬೋಧಕ/ ಬೋಧಕೇತರ ಹುದ್ದೆಗಳು ಮಂಜೂರಾಗಿದ್ದು, ಈ 
ಪೈಕಿ 5,801 ಖಾಯಂ ಬೋಧಕ /ಬೋಧಕೇತರ ಸಿಬ್ಬಂಧಿಗಳು 
ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 56 
ಸಿಬ್ಬಂದಿಗಳು ನಿಧನ ಹೊಂದಿರುತ್ತಾರೆ. 


ಸರ್ಕಾರದ ಆದೇಶ ಸಂಖ್ಯೆ: ಆಣ 03 ಸೇನಿಸೇ 2010, 
12.10.2010 ರನ್ವಯ ಹಾಗೂ ಸಂಘದ 71ನೇ. 
ಆಡಳಿತ ಮಂಡಳಿಯ ತೀರ್ಮಾನದಂತೆ ಸಂಘದ ಖಾಯಂ ಸಿಬ್ಬಂದಿ 
ಸೇವೆಯಲ್ಲಿರುವಾಗಲೇ ಮೃತರಾದ ಸಂದರ್ಭದಲ್ಲಿ ಅವರ 
ಕುಟುಂಬಗಳಿಗೆ ಇಡಿಗಂಟಿನ ಪರಿಹಾರವನ್ನು ' ನೀಡಲು 
ಅವಕಾಶವನ್ನು ಕಲ್ಬಿಸಲಾಗಿರುತ್ತದೆ. 


ಅದರಂತೆ 01.04.2018 ವರೆಗೆ ವಸತಿ ಶಾಲೆಗಳಲ್ಲಿ 25 
ಸಿಬ್ಬಂದಿಗಳು ಮರಣ ಹೊಂದಿದ್ದು, ಈ ಪೈಕಿ 23 ಸಿಬ್ಬಂದಿಗಳಿಗೆ 
ಇಡಿಗಂಟಿನ ಸೌಲಭ್ಯವನ್ನು ನೀಡಲಾಗಿರುತ್ತ ದೆ, ಇಡಿಗಂಟಿನ 


ಮತ ದ ಪವರವಸ್ನಾ ಅಸಾಬಾಧ್‌ರಲಾ ನಡದ 


] ಸರ್ಕಾರದ ಆದೇಶ ಸಂಖ್ಯೆ ಆಇ 84 ಪಿಇಎನ್‌ 2018, ಸ 
ದಿನಾಂಕ; 23.06.2018 ರಲ್ಲಿ ಇಡಿಗಂಟಿನ ಸೌಲಭ್ಯವನ್ನು | 
ದಿನಾಂಕ: 01.04.2018 ರಿಂದ ಅನ್ವಯಿಸಿ ಹಿಂಪಡೆಯಲಾಗಿದೆ. 


ಸಂಖ್ಯೆ: ಸಕಇ 149 ಮೊದೇಶಾ 2022 


A 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಚುಕ್ಕೆ ಗುರುತಿಲ್ಲದ ಪ್ರಶ 


A ಸಂಖ್ಯೆ 1580 ಕ್ಕೆ 


H 


 ಅನುಬಂಧ-01 


4 


7 ರ್‌ನ್‌ವಾ ನನ ಸವ್ಯ ಸಫರ್‌ ವಾ ವಾರ್‌ನನ್ಲ ಕಾರ್ಯನ 


ಇಡಿಗಂಟಿನ ಪರಿಹಾರ ನೀಡಿರುವ ವಿವರ. 


ರ್‌ನಸಾದ್ಯ ಮೃತರಾದ ಇವರತ ಪಟಂಬನವನಗ 


ಧಕ್‌ 


3 ಹೆಸರು ಹುದ್ದೆ ಕಾರ್ಯನಿರ್ಷಹಿಸುತ್ತಿದ್ದ ಶಾಲೆ ಹೆಸರು |. ಘೊಠದಿದ | ನಡಗಂಟಿನ 
ಸಂ. Ma NN ದಿ pe ಪಠಿಹಾರ 
. ' ದಿನಾಂಕ ” 
ಮೊರಾರ್ನ ನಸಾಹ್‌ ತ್‌್‌ 
1 ಶ್ರೀ. ಕುಮಾರ ಸಾಮಿ ಕನ್ನಡ ಶಿಕಕರು ? 04. f 
ಪ್ರಿ ಸ್ಟಾ ನ್ನ ಕ್ಷಕ ಚಿತ್ರದುರ್ಗ ಜಿಲ್ಲ 29 04.2012 9,140 
ಶೀಮತಿ ಉಷಾ ರಾಣಿ ಕಿತ್ತೊರು ರಾಣಿ ಜೆನ್ನೆಮ್ಮ ವಸತಿ ಶಾಲೆ, SRE 
2 ವ್‌ ಶುಶೂಷಕ 9:06.20 ೨8. 
ಡಿ.ಆರ್‌ ನನನರು | ಧುವನಹಳ್ಳಿ ತುಮಕೊರು ಜಿಲ್ಲೆ 19:06.2014 | 198.800 
; 
| ಮೊರಾರ್ಜಿ ವಸ ತಿ ಶಾಲೆ, ಅವಕ 
| 3 ಶೀ ತಿಪ್ಪೇಸ್ವಾಮಿ ಐ ವಿಜ್ಞಾನ ಶಿಕ್ಷಕರು ದಾವಣಗೆರೆ ಜಿಲ್ಲೆ 29.06.2015 217,200 
| ಕಿತ್ತೂರು "ರಾಣಿ ಚಿನ್ನಮ್ಮ ವಸತಿ ಶಾಲೆ, 
4 ಶೀ 'ಲಕ್ಷ್ಮಣ ವಾಯ್ತ | ಹಿಂದಿ ಶಿಕ್ಷಕರು ಚೇಳೂರು ಬಾಗೇಪಲ್ಲಿ ತಾ॥, 6.12.2015 2,11,800 
ಚಿಕ್ಕಬಳ್ಳಾಪುರ ಜಿಲ್ಲೆ. 
ತಾರಾ ಕಾಣಿ ನನ್ನವ ವಸತ ಕಾಕ್‌ 
) ಶ್ರೀ,ಷಣ್ಮುಖಪ್ಪ ವಾಲಿಕರ ಪ್ರದ.ಸ ಐಮಂಗಲ, ಹಿರಿಯೂರು ತಾಲ್ಲೂಕು 22.05.2017 192,000 
_ ಚಿತ್ರದುರ್ಗ ಜಿಲ್ಲೆ 
ಶೀ ಭೀಮರಾಯ ಮೊರಾರ್ಜಿ ವಸತಿ ಶಾಲೆ, ವನ್ನೂರು 
6 pnd 0 pe] ww K § , K 
| ಮರಗಪ್ಪ ಮಾದರ ಕನ್ನಡ ಶಿಕಕೆ ಹುನಗುಂದ ತಾ. ಬಾಗಲಕೋಟೆ 25.02.2015 2,17,200 
ಶೀ. ಗುರುಲಿಂಗಯ್ಯ ಸಂಗೀತ ಮೊರಾರ್ಜಿ ದೇಸಾಯಿ ವಸತಿ | | 
7 ಗುರುಪಾದಯ್ಯ - ಕರು ಶಾಲೆ ಯಾದವಾಡ ಗೋಕಾಕ್‌ ತಾ॥, 08.01.2016 2,11,800 
ಹಿರೇಮಠ E ಬೆಳಗಾವಿ ಜಿಲ್ಲೆ. 
ಮೊರಾರ್ಜಿ ದೇಸಾಯಿ ವೆಸೆತಿ ಶಾಲೆ, 
[3 ನಾಗರತ್ನ ಎಂ ಕನ್ನಡ ಶಿಕ್ಷಕರು ಬನ್ನೂರು, ಟಿ:ನರಸೀಪುರ ಶಾ, 26.06.2015 2,22,600 
ಮೈಸೂರು ಜಿಲ್ಲೆ 
} ಕಿತ್ತೊರು ರಾಣಿ ಚೆನ್ನಮ್ಮ ವಸತಿ'`ಶಾಲಿ, 
9 ಯತೀಶ್‌ ಎಸ್‌.ಎನ್‌, ವಾರ್ಡನ್‌ ಹುರ, ನಂಜನಗೂಡು ತಾ, ಮೈಸೂರು 31.08.2015 "1,78,800 
ಜಲ್ಲೆ 
ಮೊರಾರ್ಜಿ'ಡೇಸಾಯಿ'`ವಸೆತಿ ಶಾಲೆ, 
fe] pe pel 
10 ಭೀಮಪ್ಪ ಕಡಕೋಳ ಪ್ರ.ದ.ಸ ಬಾವಿಕಿರೆ, ಚಿಕ್ಕಮಗಳೂರು ಜಿಲ್ಲ 10.01.2016 1,87,200 
ದೈಹಿಕ'3ಕಣ ಮೊರಾರ್ಜಿ ದೇಸಾಯಿ`ವಸತಿ`ಶಾಲೆ 
ಆ ’ 12.2011 35,300 
1 ಅಂಕುಶ್‌ ಡೋಂಗ್ರೆ ಶಿಕ್ಷಕರು ಬಗದಲ್‌, ಬೀದರ್‌ ಜಿಲ್ಲ 04 
” ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, | 
pare] pe ಪ , 1] 
12 ಬಸಪ್ಪ ಕನ್ನಡ ಶಿಕ್ಷಕರು ಮಸರ್‌ಕೆಲ್‌, 'ಾಯೆಜೂರು ಜಿಲ್ಲೆ - 24-04-2014 217.200 
ಕತೊರು ರಾಣೆ ಷನ್ನಮ್ಮ ETRE 
; ಸ ಪ ತ ಕ "23.05. 2,17,200 
13 ಬಸವಲಿಂಗಪ್ಪ ಗಣಿತ ಶಿಕ್ಷಕರು ದೇವದುರ್ಗಾ, ರಾಯಚುರು: ಜಿಲ್ಲೆ” 23,05 2014 
ಗ | ಡೆಹಿಕ ಶಿಕಣ ಮೊರಾರ್ಜಿ ದೇಸಾಯಿ ವಸ 3ರ ನ 
14 |. ರಾಘವೇಂದ್ರ ಟಿ.ಆರ್‌ ಳ್‌ ಕರು ಹಲುವಾಗಿಲು, ಹರಪ್ಪನಹಳ್ಳಿ, ಬಳ್ಳಾರಿ | 04.03.2017 1,17,000 
ನ - ತಿ ಜಿಲ್ಲೆ A 
7 ರ್‌ ಸರಗತ ನದರ್‌ ನಾರಾ ಪಕ; 
135 ಪುಷಾ ಜೋಷಿ ಸಲ 20.05.2017 .| 211,800. 
5 1 , ಹುಷ್ತ A Ne ಶಿಕ್ಷಕರು ಗುಂಡಾಗುರ್ತಿ, 'ಕಲಬುರೆಗಿ ಜಿಲ್ಲೆ ಗ 


